ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 02ನೇ ಮಾರ್ಜ್‌, 2020 


ಹಿಂದುಳಿದ ವರ್ಗಕ್ಕೆ ಸೇರಿದ ತಿಗಳ ಸಮುದಾಯ ಕುರಿತು 
ಶ್ರೀ ಪಿ.ಆರ್‌. ರಮೇಶ್‌ (ನಾಮನಿರ್ದೇಶಿತ ಹೊಂದಿದವರು) - 


63 (30) ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 
ಈ ವಿಷಯವನ್ನು ದಯವಿಟ್ಟು ತಿಳಿಸುವರೆ :- 


ಸವಿತಾ ಸಮಾಜ, ಮಡಿವಾಳ ಹಾಗೂ ಕುಂಬಾರ ಸಮುದಾಯಗಳಿಗೆ ಮಾತ್ರ ಅಭಿವೃದ್ಧಿ ನಿಗಮಗಳನ್ನು 
ರಚಿಸಿ, ತಿಗಳ ಸಮಾಜಕ್ಕೆ ಯಾವುದೇ ನಿಗಮ ಅಥವಾ ಆರ್ಥಿಕ ನೆರವು ಒದಗಿಸದೇ ಇರುವುದಕ್ಕೆ 
ಕಾರಣಗಳೇನು; ಈ ತಾರತಮ್ಯ ನಿವಾರಿಸಲು ಸರ್ಕಾರ ಮುಂದಾಗುವುದೇ? 


